ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಶ್ರೀ. ಎನ್‌. ರವಿಕುಮಾರ್‌ 
೫ 


ಉತ್ತರಿಸಬೇಕಾದ ದಿನಾಂಕ 


02.02.2021 


ಉತ್ತರ 


Ce 


ರಾಜ್ಯ್‌ ಸಹಾ ಸ್ಥ್‌ತಡ್ಲ 

Kk Re [ 
ಪರಿಶಿಷ್ಕ ' ಜಾತಿ ಮತ್ತು ಪರಿಶಿಷ್ಯ 
ಪಂಗಡಳ್ಳಿ ಮೀಸಲಾತಿ ನೀಡುವ 
ಕುರಿತು. ಸರ್ಕಾರದ ನಿಲುವೇನು; 


ರಾಜ್ಯದ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಸಹಕಾರ ಸಂಘಗಳಲ್ಲಿ ಬಿಡಿ ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ 
ಉಳ್ಳ ಮತ್ತು ಅಂಥ ವರ್ಗದ ಅಥವಾ ಗುಂಪಿನ ಸದಸ್ಯರನ್ನು 
ಹೊಂದಿರುವ ಪ್ರತಿಯೊಂದು ಸಹಕಾರ ಸಂಘದ, ಮಂಡಲಿಯಲ್ಲಿ 
ಅಂತಹ ಮೀಸಲಾತಿಯ ಅವಕಾಶವನ್ನು ಕರ್ನಾಟಿಕ ಸಹಕಾರ 
ಸಂಘಗಳ ಕಾಯ್ಕೆ 1959 ಕಲಂ.28-ಎ(3) ರಲ್ಲಿ 
ಒದಗಿಸಲಾಗಿರುತ್ತದೆ. 


ಕಲಂ-28-ಎ(3) ರ ಉಧ್ಯತಭಾಗ ಈ ಕೆಳಕಂಡಂತಿರುತ್ತದೆ. 
(3) [ ಪ್ರತಿ ಸಹಕಾರ ಸಂಘದ] [ ಮಂಡಲಿ] ಯಲ್ಲಿ- 

(1) ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಗಳಿಗೆ ಒಂದು ಸ್ಥಾನವನ್ನು 
ಚುನಾವಣೆ ಮೂಲಕ ಭರ್ತಿ ಮಾಡತಕ್ಕದ್ದು ಮತ್ತು ಪರಿಶಿಷ್ಯ 


ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಒಂದು ಸ್ಥಾನವನ್ನು ಚುನಾವಣೆ 
ಮೂಲಕ ಭರ್ತಿ ಮಾಡತಕ್ಕದ್ದು. 


ಆ ಡಾ ಸಹಕಾರ ಕೇತದಲ್ಲಿ 
_ [x aA [=] 


ನಡೆಯುವ ಸಳ್ಳರೆ ಕಾರ್ಜಾನೆಗಳ 
ಸಂಖ್ಯೆ ` ಎಷ್ಟು», (ಜಿಲ್ಲಾವಾರು 
ಮಾಹಿತಿ ನೀಡುವುದು.) 


ರಾಜ್ಯದಲ್ಲಿ "ಸಹಕಾರ `ಫ್ಲೌತ್ರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಸಕ್ಕರೆ ಕಾರ್ಬಾಸೆಗಳ 'ಜಿಲ್ಲಾವಾರು ವಿವರವನ್ನು ಅಸುಬಂಧದಲ್ಟ 
ನೀಡಲಾಗಿದೆ. 


ಸಹಾರ ತತ್ವದಡಿ ನಡೌಹುವ] 
ಸಕ್ಕರೆ ಕಾರ್ಜಾನೆಗಳ ಕಳೆದ 3 
ವರ್ಷಗಳಲ್ಲಿ ಎಷ್ಟು ಮೊತ್ತದ 
ಲಾಭಾಂಶವನ್ನು ಸದಸ್ಯರಿಗೆ 
ವಿತರಿನಿದೆಯೇ? (ಕಾರಾನೆಮವಾರು 
ವಿವರ ನೀಡುವುದು) 


ರಾಜ್ಯದ ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಬಾನೆಗಳು ಫ್ರಾಢತ್ಸತ 
ನಷ್ಕದಲ್ಲಿ ನಡೆಯುತ್ತಿರುವುದರಿಂದ ಕಳೆದ 3 ವರ್ಷಗಳಲ್ಲಿ 
ಸದಸ್ಯರಿಗೆ ಯಾವುದೇ ಲಾಭಾಂಶವನ್ನು ವಿತರಿಸಿರುವುದಿಲ್ಲ. 


ಸಂಖ್ಯೆ: ಸಿಒ 07 ಪಿಎಂಸಿ 


2021 


ನ oy ~~ ಯ Mw 
(ಎಸ್‌.ಟ. ಸೋಮಶೇಖರ್‌) 
ಸಹಕಾರ ಸಚಿವರು. 


Ke 


ಮಾನ್ಯ ವಿಭಾನ ಪರಿಷತ್ತಿನ ಸದಸ್ಯರಾದಶ್ರೀ ಎಸ್‌. ರವಿಕುಮಾರ್‌ - ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


240ಕ್ಕೆ ಅನುಬಂಧ 
ಜಲ್ಲಾವಾರು ಕಾರ್ಯನಿರ್ವಹಸುತ್ತಿರುವ ಸಹಕಾರಿ ಸಕ್ನರೆ ಕಾರ್ಪಾನೆಗಳ ವಿವರಗಳು: 


ಫ್‌ ನಾರ್ನಾ್‌ರ್‌ ಹಾರನ್‌ 
ಸಂ 
ಪೆಳಗಾವಿ ಹಲ್ಲೆ _ . 
I ಚೆದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ., ಚಿಕ್ಕೋಡಿ ತಾ॥, ಬೆಳಗಾವಿ ಜಲ್ಲೆ 
2 ಘಟಪ್ರಭಾ ಸಹಕಾರಿ ಸಕ್ಕರೆಕಾರ್ಸಾನೆ ನಿ. ಸಂಗನಕೇರಿ, ಗೋಕಾಕ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
3 ಹಾಲನಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ: ನಿಪ್ಪಾಣಿ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
4 ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ., ಸಂಕೇಶ್ವರ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
— ಕೃಷ್ಣಾ ಸಹಕಾರಿ ಸಕ್ಕರೆಕಾರ್ಬಾನೆ ನಿ. ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ] 
6 ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಎಂ.ಕೆ. ಹುಬ್ಬಳ್ಳಿ, ಬೈಲಹೊಂಗಲ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ 
7 ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಸಿದ್ದಸಮುದ್ರ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ 
೯ ಸಾಗರ್‌ ಸಷಾರ ಸ್ಥಕಾವಾನ ನಾ ಹಕ ಇನ್ನಾ ಪಾಗಾನ ತಪ್ಪ 
9 ದಿ ಮಾರ್ಕೆಂಡೇಯ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಕಾಕತಿ, ಬೆಳಗಾವಿ ಜಿಲ್ಲೆ. 
ಪಾಗಲಕೂಪ್ತ 


10 ರೈತರ ಸಸಕಾನಿ, ರನ್ನಾನಗರ, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜೆಲ್ಲೆ 


ವಿಜಯಪುರ ಜಲ 


[ 


11 


ನಂದಿ ಸಹಕಾರಿ ಸಕ್ಕರೆ ಕಾರ್ಜಾನೆ ನಿ., ಕೃಷ್ಣಾನಗರ, ವಿಜಯಪುರ ತಾಲ್ಲೂಕು ಮತ್ತು ಜಿಲ್ಲೆ 


12 


15೯ ಭೀಮಾಶಂಕರ ಸನಾ ನ;'ಮರಗೂರು,ಇಂಡಿ ತಾಲ್ಲೂಕು, ನಜಯಷುಕ`ಜಲ್ಪ 


ಬದರ್‌ ಜಲ್ಲೆ 


ಣಾ 


ಮಹಾತ್ಮಗಾಂಧಿ ಸಹಕಾರಿ ಸಕ್ಕರೆ ಕಾರ್ಪಾನೆ ನ. ಹಚೆಕ್‌ಮರ್‌, ಭಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 


_ 


ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಇಮಾಂಪುರ, ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ 


